ಕರ್ನಾಟಕ ವಿ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


888 (335) 


ಸದಸ್ಯರ ಹೆಸರು 


ಶ್ರೀಮತಿ ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


10.03.2021 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


ಕೊಡಗು ಜಿಲ್ಲೆಯಲ್ಲಿ ಭೂಮಾಪನ 
ಇಲಾಖೆಗೆ ಮಂಜೂರಾಗಿರುವ 
ಭೂಮಾಪಕರ ಹುಬ್ಮೆಗಳು ಎಷ್ಟು; 


ಕೊಡಗು ಜಿಲ್ಲೆಯಲ್ಲಿ ಭೂಮಾಪನ ಇಲಾಖೆಗೆ 
ಒಟ್ಟು 40 ಭೂಮಾಪಕರ ಹುದ್ದೆಗಳು 
ಮಂಜೂರಾಗಿರುತ್ತದೆ. 


ಆ) 


ಪ್ರಸ್ತುತ ಜಿಲ್ಲೆಯಲ್ಲಿ 'ಕರ್ತವ್ಯ 
ನಿರ್ವಹಿಸುತ್ತಿರುವ ಭೂಮಾಪಕರ 
ಸಂಖ್ಯೆ ಎಷ್ಟು: 


ಪ್ರಸ್ತುತ. ಜಿಲ್ಲೆಯಲ್ಲಿ 26 ಭೂಮಾಪಕರುಗಳು 
ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 


ಇ) 


ಜಿಲ್ಲೆಯಲ್ಲಿ  ಪುಸ್ತುತ ಎಷ್ಟು 
ಭೂಮಾಪಕರ ಹುದ್ದೆ ಖಾಲಿ ಇವೆ; 


ಪ್ರಸ್ತುತ 14 ಭೂಮಾಪಕರ ಹುದ್ದೆಗಳು ಖಾಲಿ ಇವೆ. 


ಈ) 


ಖಾಲಿ ಇರುವ ಭೂಮಾಪಕರ 
ಹುದ್ದೆಗಳನ್ನು ಯಾವ ಕಾಲಮಿತಿ 
ಯೊಳಗೆ ' ಭರ್ತಿ ಮಾಡಲಾಗು 
ವುದು? 


ಖಾಲಿ ಇರುವ ಭೂಮಾಪಕರ ಹುದ್ದೆಗಳನ್ನು ನೇರ 
ನೇಮಕಾತಿಯಿಂದ ಹಾಗೂ ಸಾರ್ವತ್ರಿಕ ವರ್ಗಾವಣೆ 
ಅವಧಿಯಲ್ಲಿ ಭರ್ತಿ ಮಾಡಲಾಗುವುದು. 


ಸಂಖ್ಯ: ಕಂಇ 32 ಎಸ್‌ಎಸ್‌ಸಿ 2021 


೧ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


